ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 23ನೇ ಜುಲ್ಮೆ, 2019 
ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ 
ಶ್ರೀ ಬಿ.ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


549 (514) ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕಳೆದ 3 ವರ್ಷಗಳಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾವ ಯಾವ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ; 


(ಆ) ಇದಕ್ಕೆ ಬಂದಿರುವ ಅನುದಾನ ಹಾಗೂ ಕಾರ್ಯಕ್ರಮ ಮಾಡಿರುವ ಸಂಘ ಸಂಸ್ಥೆಗಳ ವಿವರ ನೀಡುವುದು ; 


(ಇ) ಸದರಿ ಇಲಾಖೆಯಿಂದ ನಡೆಸುವ ಕಾರ್ಯಕ್ರಮಗಳಿಗೆ ಇರುವ ಮಾನದಂಡವೇನು ? (ವಿವರ ನೀಡುವುದು) 


